ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ: 22ನೇ ಸೆಷ್ಟ೦ಬರ್‌, 2020 


ಬಜೆಡ್ಯಾಂನಲ್ಲಿ ಹೊಳೆತ್ತಿ ಸಂಗ್ರಹಿಸಿದ ಮಣ್ಣನ್ನು ಅಕ್ರಮವಾಗಿ ಹೊರಸಾಗಿಸಿರುವ ಬಗ್ಗೆ 
ಶ್ರೀ ಮೋಹನ್‌ ಕುಮಾರ್‌ ಕೊಂಡಜ್ಜಿ (ನಾಮನಿರ್ದೇಶನ ಹೊಂದಿದವರು):- 
188 (206) ಮಾನ್ಯ ಗಣಿ ಮತ್ತು ಭೂ ವಿಜ್ಞಾನ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಕಳೆದ ಮೂರು ವರ್ಷಗಳಲ್ಲಿ ಕುಡಿಯುವ ನೀರಿನ ಉದ್ದೇಶಕ್ಕಾಗಿ ಉಡುಪಿ ಜಿಲ್ಲೆಯ ಸೀತಾನದಿ 
ಎಣ್ಣೆಹೊಳೆ, ಸ್ವರ್ಣನದಿ ಮತ್ತು ಬಜೆಡ್ಯಾಂನಿಂದ ಹೂಳನ್ನು ಎತ್ತಲು ಟೆಂಡರ್‌ನ್ನು 
ಕರೆಯಲಾಗಿರುತ್ತದೆಯೇ ; ಈ ಟೆಂಡರ್‌ನ್ನು ಪಡೆದ ಸಂಸ್ಥೆಗಳು ಯಾವುವು ; (ವರ್ಷವಾರು, 
ಟೆಂಡರ್‌ವಾರು ಮಾಹಿತಿಯನ್ನು ಒದಗಿಸುವುದು) ಈ ಟೆಂಡರ್‌ನ ಷರತ್ತುಗಳು ಯಾವುವು ; (ಕರಾರು 
ಪತ್ರದ ಪ್ರತಿಯನ್ನು ಒದಗಿಸುವುದು) 


(ಆ) ಕಳೆದ ಮೂರು ವರ್ಷಗಳಲ್ಲಿ ಕುಡಿಯುವ ನೀರಿನ ಉದ್ದೇಶಕ್ಕಾಗಿ ಉಡುಪಿ ಜಿಲ್ಲೆಯ ಸೀತಾನದಿ 
ಎಣ್ಣೆಹೊಳೆ, ಸ್ವ್ಪರ್ಣನದಿ ಮತ್ತು ಬಜಿಡ್ಯಾಂನಿಂದ ಹೂಳನ್ನು ಎತ್ತಲು ಟೆಂಡರ್‌ ಪಡೆದ ಸಂಸ್ಥೆಗಳು 
ಹೂಳೆತ್ತಿದ ಮರಳಿನ ಪ್ರಮಾಣವೆಷ್ಟು ; ಈ ಹೂಳನ್ನು ಎತ್ತಲು ತಗಲುವ ಅಂದಾಜು ವೆಚ್ಚವೆಷ್ಟು ; 
ಅವುಗಳ ಪಾರದರ್ಶಕ ಮತ್ತು ಸಮರ್ಪಕ ವಿಲೇವಾರಿಗೆ ಇಲಾಖೆಯಿಂದ ವಹಿಸಲಾದ ಕ್ರಮಗಳೇನು ; 
(ಯಾವ ಯಾವ ಉದ್ದೇಶಗಳಿಗೆ ಈ ಮರಳನ್ನು ಬಳಸಲಾಗಿರುತದೆ) 


(ಇ) ಹಂಚಿಕೆ ಮಾಡಲಾದ ಮರಳಿನ ಪ್ರಮಾಣವೆಷ್ಟು ; ಮರಳಿನ ಮಾರಾಟಿದಿಂದ ಸರ್ಕಾರಕ್ಕೆ ದೊರೆತ 
ಆದಾಯವೆಷ್ಟು ; (ವರ್ಷವಾರು, ಮರಳಿನ ಸಂಗ್ರಹ, ಹಂಚಿಕೆವಾರು, ಹೂಳೆತಲು ತಗುಲಿದ ವೆಚ್ಚ ಮತ್ತು 
ಆದಾಯದ ವಿವರ ನೀಡುವುದು) 


(ಈ) ಈ ಸಾಲಿನಲ್ಲಿ ಸಂಗ್ರಹಿಸಲಾದ ಮರಳನ್ನು ಅಕ್ರಮವಾಗಿ ಸಾಗಿಸಲಾಗಿದ್ದು ಇದರಲ್ಲಿ ಹಿರಿಯ 
ಅಧಿಕಾರಿಗಳು ಶಾಮೀಲಾಗಿರುವ ಬಗ್ಗೆ ಪತ್ರಿಕೆಯಲ್ಲಿ ವರದಿಯಾಗಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ ; ಜಿಲ್ಲೆಯಲ್ಲಿ ಲಕ್ಷಾಂತರ ರೂ. ಮೌಲ್ಯದ ಮರಳು ಅಕ್ರಮವಾಗಿ ಸಾಗಾಟವಾಗುತ್ತಿದ್ದರೂ 
ಯಾವುದೇ ಕಮವಹಿಸದ ಅಧಿಕಾರಿಗಳ ವಿರುದ್ದ ಕ್ರಮವನ್ನು ವಹಿಸಲಾಗಿದೆಯೇ ; ಇಲ್ಲವಾದರೆ 
ಕಾರಣವೇನು ; ಇಲಾಖೆಯಿಂದ ಈ ಬಗ್ಗೆ ಪ್ರಕರಣ ದಾಖಲಿಸಲಾಗಿದೆಯೇ ; ಹಾಗಿದ್ದಲ್ಲಿ ಎಷ್ಟು 
ಪ್ರಕರಣವನ್ನು ದಾಖಲಿಸಲಾಗಿದೆ ? ಣ್ಣ ಪ್ರತಿಯನ್ನು ಒದಗಿಸುವುದು) 


